ಕರ್ನಾಟಕ ವಿಧಾನ ಪರಿಷತ್ತು 


A ಪ್ರಶ್ನೆ ಸಂಖ್ಯೆ 568 
ಸದಸ್ಯರ ಹೆಸರು ಶ್ರೀ ಅಲ್ಲಂ ವೀರಭದ್ರಪ್ಪ (ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ 24-09-2020 
ಉತ್ತರಿಸುವ ಸಚಿವರು ಮುಖ್ಯಮಂತ್ರಿಗಳು 
ok 
ಪಶ್ನೆ ಉತ್ತರ 1] 
r 
ಅ) | ರಾಜ್ಯದಲ್ಲಿ ವಿದ್ಧುತ ಗೆ ಒಟ್ಟು ಎಷ್ಟು ಪ್ರಸಕ್ತ ಸಾಲಿನಲ್ಲಿ, ರಾಜ್ಯದಲ್ಲಿ ದಿನವಹಿ ಸರಾಸರಿ ವಿದ್ಯುತ್‌ ಬೇಡಿಕೆಯು 
ಬೇಡಿಕೆಯಿದೆ; ಪ್ರಸ್ತುತ ರಾಜ್ಯದಲ್ಲಿ | 221 ದಶಲಕ್ಷ ಯೂನಿಟ್‌ ಗಳಾಗಿದ್ದು, ಬೇಡಿಕೆ ಪ್ರಮಾಣದಷ್ಟು ವಿದ್ಯುತ್ತನ್ನು 


ಉತ್ಪಾದಿಸುತ್ತಿರುವ ವಿದ್ಯುತ್‌ ನ ಪ್ರಮಾಣವೆಷ್ಟು; 


ಉತ್ಪಾದಿಸಲಾಗುತ್ತಿದೆ. 

2019-20ನೇ ಸಾಲಿನಲ್ಲಿ ರಾಜ್ಯದಲ್ಲಿ ಎಲ್ಲಾ ಮೂಲಗಳಿಂದ ಲಭ್ಯವಾದ 
ವಿದ್ಯುತ್ತಿನ ಪ್ರಮಾಣ 7512819 ದಶಲಕ್ಷ ಯೂನಿಟ್ಟುಗಳಾಗಿದ್ದು, ಪ್ರಸಕ್ತ 
ಸಾಲಿನಲ್ಲಿ 1-4-2020 ರಿಂದ 22-9-2020 ರವರೆಗೆ ಒಟ್ಟು 30,611 
(ತಾತ್ವಾಲಿಕ) ದಶಲಕ್ಷ ಯೂನಿಟ್‌ ಗಳಷ್ಟು ವಿದ್ಧುತ್‌ ಲಚ್ರವಾಗಿರುತ್ತದೆ. 


ಆ) 


ಸರ್ಕಾರದ ವತಿಯಿಂದ ಹೊಸ ಇಂಧನ 
ಉತ್ಪಾದನೆ ಮಾಡುವ ಪ್ರಸ್ತಾವನೆಯು 
ಸರ್ಕಾರದ ಮುಂದಿದೆಯೆೇ ಇದಕ್ಕಾಗಿ 


ತಗಲುವ ವೆಚ್ಚವೆಷ್ಟು; 


ಕರ್ನಾಟಕ ವಿದ್ಧುತ್‌ ನಿಗಮ ನಿಯಮಿತದ ವತಿಯಿಂದ ಬೃಹತ್‌ 
ಬೆಂಗಳೂರು ಮಹಾನಗರ ಪಾಲಿಕೆಯ ಸಹಯೋಗದೊಂದಿಗೆ ರಾಮನಗರ 
ಜಿಲ್ಲೆಯ ಬಿಡದಿಯಲ್ಲಿ 111.5 ಮೆ.ವ್ಯಾ ಸಾಮರ್ಥ್ಯದ ತ್ಯಾಜ್ಯದಿಂದ ವಿದ್ಯುತ್‌ 
ಉತ್ಪಾದನೆ ಮಾಡುವ ವಿದ್ಯುತ್‌ ಕೇಂದ್ರವನ್ನು ಸುಮಾರು 260.00 ಕೋಟಿ 
ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಲು ಯೋಜಿಸಲಾಗಿದೆ. 


ಇ) 


ನೆರೆ ರಾಜ್ಯಗಳಿಂದ ವಿದ್ಯುತ್‌ ಖರೀದಿಸಲು 
ತಗಲುವ ವೆಚ್ಚವೆಷ್ಟು ಪ್ರತಿ ವರ್ಷ ಎಷ್ಟು 
ವಿದ್ಯುತ್‌ ನ್ನು ಖರೀದಿಸಲಾಗುತ್ತಿದೆ; ಪ್ರತಿ 
ಯೂನಿಟ್‌ ಗೆ ವಿಧಿಸಿದ ದರವೆಷ್ಟುೂ (ವಿವರ 
ನೀಡುವುದು) 


ರಾಜ್ಯವು ವಿದ್ಯುತ್‌ ಉತ್ಪಾದನೆಯಲ್ಲಿ ಸ್ಥಾವಲಂಬಿಯಾಗಿರುವುದರಿಂದ 
2019-20ನೇ ಸಾಲಿನಿಂದ ಇಲ್ಲಿಯವರೆಗೆ ಹೊರರಾಜ್ಯಗಳಿಂದ ವಿದ್ಯುತ್ತನ್ನು 
ಖರೀದಿ ಮಾಡಿರುವುದಿಲ್ಲ. 


ಸಂಖ್ಯೆ: ಎನರ್ಜಿ 189 ಇಬಿಎಸ್‌ 2020 


ಸ್‌ 
(ಬಿ.ಎಸ್‌.ಯಡಿಯೂರಪ್ಪ ೯ 


ಮುಖ್ಯಮಂತ್ರಿ 


